ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಕ್ನೆ ಸಂಖ್ಯೆ 


ವಿಧಾನ ಪರಿಷತ್ತು ಸದಸ್ಯರ 
ಉತ್ತರಿಸಬೇಕಾದ ದಿನಾಂಕ 


ಉತ್ತರಿಸುವ ಸಚಿವರು 


1394 

ಶ್ರೀ ಆರ್‌. ಧರ್ಮಸೇನ(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 
16.03.2021 

ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ 
ವ್ಯವಹಾರಗಳ ಹಾಗೂ ಕಾನೂನು ಮಾಪನಶಾಸ್ತ್ರ ಇಲಾಖಾ 


ಸಚಿವರು. 


ಮೈಸೂರು ಮತ್ತು ಚಾಮರಾಜನಗರ 


ಜಿಲ್ಲೆಯಲ್ಲಿ ಇದುವರೆಗೂ ಎಷ್ಟು 


ಬಿ.ಪಿ.ಎಲ್‌ ಕಾರ್ಡ್‌ 


ಗಳನ್ನು 


ಹಂಚಲಾಗಿದೆ; ಇನ್ನೂ ಎಷ್ಟು ಜನರಿಗೆ 


ಹಂಚಬೇಕಾಗಿದೆ; 


| ಮೈಸೂರು 50227 660653 
2. ಚಾಮರಾಜನಗರ | 35770 255974 


ಮೈಸೂರು ಜಿಲ್ಲೆ 2018-19 ರಿಂದ 2020-21 ನೇ ಸಾಲಿನವರೆಗೆ 
ಆದ್ಯತಾ ಪೆಡಿತರ ಚೀಟಿ ಕೋರಿ 42,758 ಅರ್ಜಿಗಳು 
ಸ್ವೀಕೃತವಾಗಿದ್ದು, 23,754 ಪಡಿತರ ಚೀಟಿಗಳನ್ನು 
ವಿತರಿಸಲಾಗಿದೆ. 12,214 ಅರ್ಜಿಗಳು ತಿರಸ್ಕೃತಗೊಂಡಿದ್ದು, 
6,790 ಅರ್ಜಿಗಳು ಪರಿಶೀಲನೆಗೆ ಬಾಕಿ ಇರುತ್ತದೆ. 
ಚಾಮರಾಜನಗರ ಜಿಲ್ಲೆಯಲ್ಲಿ 2018-19 ರಿಂದ 2020-21ನೇ 
ಸಾಲಿನವರೆಗೆ 17,786 ಅರ್ಜಿಗಳು ಸ್ವೀಕೃತವಾಗಿದ್ದು, 12795 
ಪಡಿತರ ಚೀಟಿಗಳನ್ನು ವಿತರಿಸಲಾಗಿದೆ. 2797 ಅಜೀಗಳು 


ತಿರಸ್ಕೃತೆಗೊಂಡಿದ್ದು, 2194 ಅರ್ಜಿಗಳ ಪರಿಶೀಲನೆ ಬಾಕಿ 


ಗಳನ್ನು ವಾಪಸ್‌ ಪಡೆಯಲಾಗಿದೆ; 


ಅರ್ಹರಲ್ಲದಿದ್ದರೂ 


ಪರಿಶೀಲಿಸದೆ 


ಪತ್ತೆ ಹೆಚ್ಚಿ ] ರ ಚೀಟಿಗಳನ್ನು 
ರದ್ದುಪಡಿಸಲಾಗುತ್ತಿದೆ. ರಾಜ್ಯದಲ್ಲಿ ಕಳೆದ ಮೂರು ವರ್ಷಗಳಿಂದ 


ಹಂಚಿಕೆ ಮಾಡಿರುವ ಅಧಿಕಾರಿಗಳ 


ಯಾವ ಕ್ರಮ ಕೈಗೊಳ್ಳಲಾಗಿದೆ; 


ಇದುವರೆಗೂ 2,28,188 ಆದ್ಯತಾ (ಬಿ.ಪಿ.ಎಲ್‌) ಅನರ್ಹ 
ಪಡಿತರ ಚೀಟಿಗಳನ್ನು ಪತ್ತೆ ಹಚ್ಚಿ ರದ್ದುಪಡಿಸಲಾಗಿದೆ ಹಾಗೂ |" 


ರೂ.3,07,36,170/- ದಂಡವನ್ನು ವಸೂಲಿ ಮಾಡಲಾಗಿದೆ. 


ಮಾಹಿತಿ ನೀಡುವುದು? 


ಸರ್ಕಾರಿ ಆದೇಶ ಸಂ:ಆನಾಸ 116 ಡಿಆರ್‌ಎ 2015, ಬೆಂಗಳೂರು, 
ದಿನಾಂಕ:25.03.2017 ಮತ್ತು ಸರ್ಕಾರಿ ಆದೇಶ ಸಂ:ಆನಾಸ 
116 ಡಿಆರ್‌ಎ 2015, ಬೆಂಗಳೂರು, ದಿನಾಂಕ:20.05.2017 
ಮಾನದಂಡಗಳನ್ನು 

ಮಾನದಂಡಗಳು 


ರಂತೆ ನಾಲ್ಕು ಹೊರಗಿಡುವಿಕೆ 
ನಿಗದಿಪಡಿಸಲಾಗಿದೆ. ಸದರಿ 


ಚಾಲ್ತಿಯಲ್ಲಿರುತ್ತವೆ. 


ಆನಾಸ 105 ಡಿಆರ್‌ಎ 2021 (ಇ-ಆಫೀಸ್‌) 


ಆಹಾರ, ನಾಗರ ಸರಬರಾಜು ಮತ್ತು 
ಗ್ರಾಹಕರ ವ್ಯವಹಾರಗಳ ಹಾಗೂ 


ಕಾನೂನು ಮಾಪನಶಾಸ್ತ್ರ ಇಲಾಖಾ ಸಚಿವರು. 


